ಕರ್ನಾಟಕ ವಿಧಾನ ಪರಿಷತ್ತು 


೮ 
ಸದಸ್ಯರ ಹೆಸರು 


pe) 


ಉತ್ತರಿಸಬೇಕಾದ ದಿನಾಂಕ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


348 
ಶ್ರೀ ಆರ್‌. ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
14.09.2021. 


ಉತ್ತರಿಸುವವರು ಪೌರಾಡಳಿತ ಮತ್ತು ಸಣ್ಣ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು. 
ಸಂ. ಪಕ್ನೆ ಉತ್ತರ 


ಕೊರೋನ್‌' ಮತ್ತು ನಾಡ್‌ ಕಾರಣದಿಂದ 
ಅನೇಕ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳು 
ತೊಂದರೆಗೊಳಗಾಗಿದ್ದು, ಅವುಗಳ 
ಪುನಃ ಶ್ಲೇತನಕ್ಕೆ ಸರ್ಕಾರದಿಂದ ಯಾವ ಕ್ರಮ 
ಕೈಗೊಳ್ಳಲಾಗಿದೆ; 


ಕೊರೋನಾದಿಂದ ಅನೇಕ್‌ ಸಣ್ಣ ಪದ್ಯಹಗಗ ತೊಂದರೆಯಾಗಿದ್ದು `ಈ 
ಸಂದರ್ಭದಲ್ಲಿ ಸಣ್ಣ ಉದ್ದಿಮೆದಾರರಿಗೆ ಪ್ರೋತ್ಸಾಹ ನೀಡಲು ಈ ಳಗಿನ 
ಯೋಜನೆಗಳನ್ನು ಜಾರಿಗೊಳಿಸ ಸಲಾಗಿದೆ. 


ಕೇಂದ್ರ ಸರ್ಕಾರ ಘೋಷಿಸಿ ಸಿರುವ “ಅತ್ಮ ನಿರ್ಭರ ಭಾರತ ಅಭಿಯಾನ” ದ 
ಅಡಿಯಲ್ಲಿ: ಅತೀ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳನ್ನು 
ಪುನಶ್ಚೇತನಗೊಳಿಸಲು ಮತ್ತು ಉದ್ಯಮಗಳಿಗೆ ಆರ್ಥಿಕ ಸೆರವು ನೀಡುವ 
ಯೋಜನೆಯಲ್ಲಿ: ಈ ಕೆಳಗಿನ 3ರವು ದೊರೆತಿದೆ. : 


ಭಾರತ ಸರ್ಕಾರವು “ಇ.ಸಿ.ಎಲ್‌.ಜಿ”-ಎಮರ್ಜೆನ್ನಿ ಕ್ರೆಡಿಟ್‌ ಲೈನ್‌ ಗ್ಯಾರಂಟಿ 
ಯೋಜನೆಯನ್ನು ಜಾರಿಗೆ ತಂದಿದ್ದು ಇದರನ್ವಯ ಫಬ್ರವರಿ 2020 ರ ಅಂತ್ಯಕ್ಕೆ 
ಬ್ಯಾಂಕ್‌ಗಳಲ್ಲಿ ಬಾಕಿ ಇರುವ ಎಂ.ಎಸ್‌.ಎಂ.ಇ ಘಟಕಗಳ ಸಾಲದ ಮೊತಕ್ಕೆ ಶೇ 
20% ರಷ್ಟು ಹೆಚ್ಚುವರಿ ಸಾಲವನ್ನು ಯಾವುದೇ ಹೆಚ್ಚುವರಿ ಖಾತರಿ ಇಲ್ಲದೇ 
ನೀಡುವ ಯೋಜನೆಯನ್ನು ಜಾರಿಗೆ ತಂದಿರುತ್ತದೆ. 


ಕೊರೋನದಿಂದ ಸಂಕಷ್ಟದಲ್ಲಿರುವ ಸಣ್ಣ ಕೈಗಾರಿಕೆಗಳಿಗೆ ರಾಜ್ಯ ಸರ್ಕಾರದಿಂದ 

ಈ ಕೆಳಗಿನ ಯೋಜನೆ ರೂಪಿ ಸಲಾಗಿರುತ್ತದೆ. 

1. ಇಂಧನ ಇಲಾಖೆಯು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಏಪ್ರಿಲ್‌ 
ಮತ್ತು ಮೇ 2020 ತಿಂಗಳ ಬೇಡಿಕೆ ಶುಲ್ಕ ಮತ್ತು ಸ್ಥಿರ ಶುಲ್ಕವನ್ನು ಮನ್ನಾ 
ಮಾಡಿರುತ್ತದೆ. 


2. ಇಂಧನ ಇಲಾಖೆಯು ವಿದ್ಯುತ್‌ ಬಿಲ್‌ನ್ನು ಪ್ರಾಮಾಣಿಕವಾಗಿ ನಿಗದಿತ 
ಅವಧಿಯೊಳಗೆ ಪಾವತಿಸುವ ಕೈಗಾರಿಕೆಗಳಿಗೆ ರಿಯಾಯಿತಿಯನ್ನು 
ನೀಡಿರುತ್ತದೆ. ಹೆಚ್‌ಟಿ ಗರಿಷ್ಟ ಮಿತಿ ರೂ. 1 ಲಕ್ಷ್ಯ, ಎಲ್‌ಟಿ ಗರಿಷ್ಟ ಮಿತಿ 


ರೂ. 10,000/- 


1 ರಂದೆ'5`ದಿನೆಡೊಳೆಗೆಪಾವತಿಸಿದಲ್ಲಿ ಶೇ 1% ಕಯಾಯತಿ 

6 ರಿಂದ 5 ದಿನೆಡೊಳಗೆ ಪಾವತಿಸಿದಲ್ಲಿ ಶೇ 0.5% ರಿಯಾಯಿತಿ 

15 ರಿಂದ 30 ದಿನಡೊಳಗೆ ಪಾವತಿಸಿದಲ್ಲಿ ಯಾವುದೇ ರಿಯಾಯಿತಿ 
ಇರುವುದಿಲ್ಲ 


3. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯು ಉದ್ಯಮಶೀಲರು 
ತಮಗೆ ಹಂಚಿಕೆಯಾದ ನಿವೇಶನಗಳ ಮಾರ್ಚ್‌, ಏಪ್ರಿಲ್‌ ಮತ್ತು ಮೇ 
2020 ತಿಂಗಳ ಕಂತು ಪಾವತಿಸದ್ದಲ್ಲಿ ಆ ಪಾವತಿಯನ್ನು ಕ್ರಮವಾಗಿ 3 
ತಿಂಗಳು ಮುಂದೂಡಲಾಗಿದೆ ಮತ್ತು ಈ ಮೊತಕ್ಕೆ ಯಾವುದೇ ಬಡ್ಡಿಯನ್ನು 
ವಿಧಿಸುವುದಿಲ್ಲ. 


4. ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮವು: ' ಉದ್ಯಮಶೀಲರು 
ತಮಗೆ ಹಂಚಿಕೆಯಾದ ನಿವೇಶನಗಳ ಕಂತು? ಮಳಿಗೆಗಳ: ಬಾಡಿಗೆ ಮತ್ತು 
ನೀರಿನ. ಶುಲ್ಕಗಳೆ ಏಪ್ರಿಲ್‌ ಮತ್ತು ಮೇ 2020 ತಿಂಗಳುಗಳ ಕಂತನ್ನು ಈ 


“ 
ಗೆ - N 


ಕೆಳಗಿನಂತೆ ಪಾವತಿಸಲು `` ಅವಕಾಶ '` ಕಲ್ಲಿಸಲಾಗಿಡೆ. "ಇದಕ್ಕೆ ` ಯಾವುದೇ 
ಬಡ್ಡಿಯನ್ನು ವಿಧಿಸಲಾಗುವುದಿಲ್ಲ. 


ಎಪ್ರೀಲ್‌ 2020 ಕಂತು ಜೂನ್‌ 2020 ತಿಂಗಳ ಕಂತಿನ ಜೊತೆ 


ಪಾವತಿಸತಕ್ಕದ್ದು 

ಮೇ202ರ ಕಂತು ಜುಲ್ಳೆ 2020 ತಿಂಗಳ ಕಂತಿನ. ಜೊತೆ 
ಪಾವತಿಸತಕ್ಕದ್ದು 

ಜೂನ್‌ 2020 ಕೆಂತು ಆಗಸ್ಟ್‌ 70 ತಂಗಳ ಇಂತ ಜೊತೆ 
ಪಾವತಿಸತಕ್ಕದ್ದು 


ಕೊರೋನಾ 2ನೇ ಅಲೆಯ ನಂತರ ರಾಜ್ಯ ಸರ್ಕಾರದ ಇಂಧನ ಇಲಾಖೆಯು 
ದಿನಾಂಕ: 21.06.2021 ರ ಆದೇಶದಂತೆ, ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ 
ಕೈಗಾರಿಕೆಗಳು ಪ ಪಾವತಿಸಬೇಕಾದ ಮೇ ಮತ್ತು ಜೂನ್‌ 2021 ತಿಂಗಳ ಬೇಡಿಕೆ / 
ನಿಗದಿತ ಶುಲ್ಕವನ್ನು ಮನ್ಸಾ ಮಾಡಿರುತ್ತದೆ. , 


ಆ) |ಸಣ್ಣ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುತ್ತಿದ್ದೆ ಕೆಲಸದಿಂದ ತಡ ಹವ ಹಾವುಡಣ ಕಾರ್ಮಿಕರನ್ನು `ಪುನರ್‌ನೇಮಕೆ 
” ಅನೇಕ ಕಾರ್ಮಿಕರನ್ನು ಕೆಲಸದಿಂದ! ಮಾಡಿಕೊಳ್ಳುವಂತೆ - ನಿರ್ದೇಶನ. ನೀಡಲು ಕಾರ್ಮಿಕ . ಕಾಯ್ದೆಗಳಲ್ಲಿ 
2 ತೆಗೆದುಹಾಕಿದ್ದು, ಬಡ ಕಾರ್ಮಿಕರನ್ನು ' ್ಯವಕಾಶವಿರುವುದಿಲ್ಲ. ಆದರೆ, ಯವುದೇ: . ಸಂಸ್ಥೆಯ / ಕೈಗಾರಿಕೆಯ 
ಪುನರ್‌ - ನೇಮಕ. ಮಾಡಿಕೊಳ್ಳುವಂತೆ ಕಾರ್ಮಿಕರು" ತಮ್ಮನ್ನು ೆಲಸದಿಂದ ತಗದು, ಹಾಕಿದ್ದಲ್ಲಿ ' ಅಂತಹ ';ಭಾದಿತ 
1] ನಿರ್ದೇಶನ ನೀಡಲು ಸಾಧ್ಯವೇ ಈ ಬಗ್ಗೆ 
+ ಸರ್ಕಾರದ ಚಿಂತನೆ ಏನು; "ಸ: ಕಾರ್ಮಿಕನು ಕೈಗಾರಿಕಾ. ,ಪೆವಾದ ಕಾಯೆ! ' "1947 ರ" ಪ್ರಾವಧಾನಗಳನ್ನಯ 
i] \ ' ಕೈಗಾರಿಕಾ ವಿವಾದ ಮೂಲಕ ಪರಿಹಾರ 'ಕೆರೆಡುಕೊಳ್ಳಲು ಅವಕಾಶವಿರುತ್ತದೆ. 
ಇ) ಸಣ ನರಗ ವಿಶೇಷ ಪ್ಯಾಕೇಜ್‌ ಕಾರಾನಾದರವ ಇಸ ಸಣ್ಣ ಉದ್ಯಮಗಳಿಗೆ" ತನನರಕಹಾಗಷ್ಟ ಈ 
. ನೀಡಲಾಗಿದೆಯೇ; ಅಥವಾ ನೀಡುವ | ಸಂದರ್ಭದಲ್ಲಿ ಸಣ್ಣ ಉದ್ದಿಮೆದಾರರಿಗೆ ಪ್ರೋತ್ಸಾಹ ನೀಡಲು ಸಕ್ಕ್‌ರ "ಎವಿಧ 
ಉದ್ದೇಶ ಇದೆಯೇ; ಯೋಜನೆಗಳನ್ನು 'ಜಾರಿಗೊಳಿಸಲಾಗಿದ್ದು, ಇದರೆ" ವಿವರವನ್ನು ಮೇಲಿನ ಉಪ 
NN ಪ್ರಶ್ನೆ "'ಅ” ರ ಉತ್ತರದಲ್ಲಿ ವಿವರಿಸಿದೆ. 
ಸಿಐ 138 ಸಿಎಸ್‌ಸಿ 2021 


(ಎನ್‌. ಕ i 


ಪೌರಾಡಳಿತ ಮತ್ತುಸಷಣ ಕೆಗಾರಿಕೆ 
ಹಾಗೂ ಸಾರ್ವಜನಿಕ ಆ ಉದ್ದಿಮೆಗಳ ಸಚೆವರು. 


